ಕರ್ನಾಟಕ ವಿಧಾನ ಪರಿಷತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಬಿ.ಜೆ ಪಾಟೀಲ್‌ 
ಚುಕ್ಕೆ ಗುರುತಿಲ್ಲದ ಪ್ರ ಪ್ರಶ್ನೆ ಸಂಖ್ಯೆ : 1017 


ಉತ್ತರಿಸಬೇಕಾದ ದಿನಾಂಕ ; 21.09.2021 


ಪ್ರಶ್ನೆ ಉತ್ತರ 
ಕಲಬುರಗಿ ಮತ್ತು ಯಾದಗಿರಿ ಕಲಬುರಗಿ "ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ತ 
ಜಿಲ್ಲೆಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ | ಬ್ಯಾಂಕಿನಲ್ಲಿ ರೈತರಿಗೆ ಹೈನುಗಾರಿಕೆಗಾಗಿ ರೂ.2.00 ಲಕ್ಷಗಳವರೆಗೆ 
ರೈತರಿಗಾಗಿ ಇರುವ ಸಾಲ | ಹಾಗೂ ಅಲ್ಲಾವಧಿ ಬೆಳೆ ಸಾಲ ರೂ.3.00 ಲಕ್ಷದವರೆಗೆ ಶೂನ್ಯ 
ಯೋಜನೆಗಳು ಯಾವುವು; ಯಾವ | ಬಡ್ಡಿದರದಲ್ಲಿ ಸಾಲ ವಿತರಿಸಲಾಗುತ್ತಿದೆ. 
ಯಾವ ಸಾಲಗಳು ಸಹಾಯಧನದಡಿ |; ಮಧ್ಯಮಾವಧಿ ಕೃಷಿ ಸಾಲವನ್ನು ರೂ.10.00 ಲಕ್ಷದವರೆಗೆ ಶೇ3 
ಬರುತ್ತವೆ; (ವಿವರ ನೀಡುವುದು) ರ ಬಡ್ಡಿ ದರದಲ್ಲಿ ನೀಡುವ ಯೋಜನೆಗಳಿದ್ದು, ಈ ಯೋಜನೆಗಳಲ್ಲಿ 
ನೀಡಿದ ಸಾಲವು ನಿಗದಿತ ಅವಧಿಯೊಳಗೆ ವಸೂಲಾದರೆ ಸರ್ಕಾರದ 
ಬಡ್ಡಿ ಸಹಾಯಧನ ದೊರಕುತ್ತದೆ. 


ಆ) 


ರೈತರುಗಳು ಈ ರೀತಿಯ ಸಾಲವನ್ನು | ಈ ಕೆಳಕಂಡಂತಿದೆ. 

ಪಡೆದಿರುತ್ತಾರೆ; (ವಿವರ: ನೀಡುವುದು) [3 Tg TT S0-04-2020 STITT ರೆ 
ಸಂ | ಹೆಸರು ಅವಧಿಯಲ್ಲಿ ಸಾಲ ಪಡೆದ ರೈತರ ಸಂಖ್ಯೆ 

ಅಲ್ಪಾವಧಿ ಕೃಷಿ ಮಧ್ಯಮಾವಧಿ & 

. ಸಾಲ "' | ದೀರ್ಫಾವಧಿ ಕೃಷಿ ಸಾಲ 

1 ಕಲಬುರಗಿ 53,984 [) 

(2 ಯಾದಗಿರಿ ( 28,251 - 0 


ಇ) 


ವಾಹನ ಸಾಳ್ಳು ಕೈತರಗ ಸಾಲ ಕರಮರಗ'`ಮತ್ತು ಯಾದಗಿರ ಜಳ್ಲೆಗಳಲ್ಲಿ`ತಾ3 ರ ಬಡ್ಗದರದಕ್ಲ 
ಮತ್ತು ಸಬ್ದಿಡಿಯನ್ನೂ ಮಧ್ಯಮಾವಧಿ ಮತ್ತು ದೀರ್ಫಾವಧಿ . ಕೃಷಿ ಸಾಲ' ನೀಡುವ 
ನೀಡಲಾಗುತ್ತಿದೆಯೇ? (ವಿವರ ಯೋಜನೆಯಲ್ಲಿ ಕೃಷಿ ಯಂತ್ರೋಪ ಕರಣಗಳಡಿ ಟ್ರ್ಯಾಕ್ಷರ್‌ ಹಾಗೂ 
ನೀಡುವುದು) ಪವರ' ಟಿಲ್ಲರ್‌. ಕೊಳ್ಳಲು ಬಡ್ಡಿಸಹಾಯಧನ ಅಭ್ಯವಿದ್ದು, ಇತರೆ 
ವಾಹನಗಳಿಗೆ ಲಭ್ಯವಿರುವುದಿಲ್ಲ. 

ಈ ಹಿಂದೆ ವಿತರಿಸಿದ ಟ್ರ್ಯಾಕ್ಷರ್‌ ಸಾಲ ರೂ.602.98 ಲಕ್ಷದಷ್ಟು 


ಟ್ರ್ಯಾಜ್ಟ 
ಸುಸ್ಲಿಯಾಗಿರುವುದರಿಂದ ಹಾಗೂ ಬ್ಯಾಂಕಿನಲ್ಲಿ ಪ್ರಸ್ತುತ ಬಂಡವಾಳದ 
ಕೊರತೆ ಇರುವುದರಿಂದ ವಾಹನಕೊಳ್ಳಲು ರೈತರಿಗೆ ಸಾಲ 


ವಿತರಿಸಿರುವುದಿಲ್ಲ. 


ಸಂಖ್ಯೆ: ಸಿಒ 270 ಸಿಎಲ್‌ಎಸ್‌ 2021 


ನುನಿ%೩. fom 
(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


ಪಾವ್ಯಂಡ ಸನ್ಸಗಳ್ಸ್‌ ನಷ್ಟ ಇನ ಲಬಾರಗ ಪತ್ತ ಮಾದಗನ ಪನ್ಸಗಳನ್ನ್‌ ನನ ಪಡದ ಕೃತಕ ನವ]. 


